ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 451 

ಸದಸ್ಯರ ಹೆಸರು : ಡಾ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 06.03.2020 

ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 


ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಸಬಲೀಕರಣ ಸಚಿವರು. 


3 pe] 
ಸುಂ. ಪಶ್ನೆ ಉತ್ತರ 


ಅ [ಮಹಿಳಾ ಮತ್ತು ಮಕ್ಕಳೆ ಕಲ್ಮಾಣ ಇಲಾಖಿಗೆ/ಹೌದು. 

2019-20ನೇ ಸಾಲಿನ ಕೇಂದ್ರ ಬಜೆಟಿನಲ್ಲಿ | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 
ದೊರೆತ ಅನುದಾನ ಪೂರ್ಣ ಪ್ರಮಾಣದಲ್ಲಿ | ಸಂಬಂಧಿಸಿದ ಮಾಹಿತಿಯನ್ನು ಅನುಬಂಧ-1 ರಲ್ಲಿ 
ಬಳಕೆ  ಯಾಗಿಲ್ಲವೆಂದು ಮಾಧ್ಯಮ ದಲ್ಲಿ ಲಗತ್ತಿಸಿದೆ. 

ವರದಿಯಾಗಿರುವುದು ನಿಜವೇ: ಹೌದಾದರೆ 
ಇದಕ್ಕೆ ಕಾರಣವೇನು: 


ಆ''1ಕಳೆದ್‌` ಒಂದು `'ವರ್ಷದಲ್ಲಿ, ರಾಜ್ಯ ಸರ್ಕಾರದ 
ಅನುದಾನವು ಸೇರಿದಂತೆ ಮಹಿಳಾ ಮತ್ತು 
ಮಕ್ಕಳ ಕಲ್ಯಾಣ ಇಲಾಖೆಗೆ ದೊರೆತ ಒಟ್ಟು 
ಅನುದಾನವೆಷ್ಟು? 

(ಬಳಕೆ ವಿವರ ನೀಡುವುದು) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 
ಸಂಬಂಧಿಸಿದ ವಿವರಗಳನ್ನು ಅನುಬಂಧ-2 ರಲ್ಲಿ 
ಲಗತ್ತಿಸಿದೆ. 


ಸಂ:ಮಮಳ 27 ಸ್ಟೀಮರ 2020 


(ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಅನುಬಂಧ-1 


ಅ) 2019-20ನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ 
ಪುರಸ್ಕೃತ ಯೋಜನೆಗಳ ಅನುದಾನ ಕುರಿತಂತೆ ಕಾರಣಗಳ ವಿವರ 


* ಸಮಗ ಶಿಶು ಅಭಿವೃದ್ಧಿ ಯೋಜನೆಯಡಿ ಅನುಷಾ ನಗೊಳ್ಳುತ್ತಿರುವ ಯೋಜನೆಗಳಲ್ಲಿ ಕೆಲವು ತಾಂತಿಕ 
ತೊಂದರೆಯಿಂದಾಗಿ ” ಭಿಡುಗಡೆಯಾದ ಕೇಂದದ "ವಾಲಿನ ಅನುದಾನದ ಬಳಕೆಯಲ್ಲಿ 
ವಿಳಂಬವಾಗಿರುತ್ತದೆ. ಬಿಡುಗಡೆಯಾಗಿರುವ ಕೇಂದದ ಪಾಲಿನ ಅನುದಾನವನ್ನು ಸಂಪೂರ್ಣವಾಗಿ 
ಬಳಸಿಕೊಳ್ಳಲು ಕಮ ವಹಿಸಲಾಗುತ್ತಿದೆ. 


* ಸ್ಹಾಧಾರ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ ಅನುದಾನವನ್ನು ರಾಜ್ಯ 
ಸರ್ಕಾರದ ಪಾಲಿನ ಅನುದಾನದ ಜೊತೆಗೆ 2019-20ನೇ ಸಾಲಿನಲ್ಲಿ ಬಿಡುಗಡೆಗೊಳಿಸಲು 
ಕ್ರಮವಹಿಸಲಾಗುತ್ತಿದೆ. 


* ಉಜ್ಜಲ ಯೋಜನೆಯು ಕೇಂದ್ರ ಘುರನ್ನಕ ಯೋಜನೆಯಾಗಿದ್ದು, ಕೇಂದ್ರ ಸರ್ಕಾರದ ಶೇ.60, ರಾಜ್ಯ 
ಸರ್ಕಾರದ ಶೇ.30 ಮತ್ತು ಸ್ವಯಂ ಸೇವಾ ಸಂಸ್ಥೆಯ ಶೇ. 10ರ ಅನುಪಾತದಲ್ಲಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತದೆ. 2019- 20ನೇ ಸಾಲಿನಲ್ಲಿ ಉಜ್ಜಲ ಯೋಜನೆಗೆ ಕೇಂದ್ರ ಸರ್ಕಾರದ ಶೇ.60ರ 
ಅನುಪಾತದ ಅನುದಾನವು ಬಿಡುಗಡೆಯಾಗಿರುವುದಿಲ್ಲ. 


* ಬೇಟಿ ಬಚಾವೊ ಬೇಟಿ ಪಡಾವೊ ಶೇ.100 ಕೇಂದ್ರ ಪುರಸ್ಮೃಶ ಯೋಜನೆಯಾಗಿದೆ. ಬಾಗಲಕೋಟಿ, 
ಗದಗ್‌,' ಹಾವೇರಿ, ದಕ್ಷಿಣ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತದೆ. ಈ ಯೋಜನೆಯ ಕೇಂದ್ರ ಸರ್ಕಾರದ ಅನುದಾನವನ್ನು ನೇರವಾಗಿ 
ಜಿಲ್ಲಾಧಿಕಾರಿಗಳು ಹಾಗೂ ಉಪ ನಿರ್ದೇಶಕರ ಜಂಟಿ ಖಾತೆಗೆ ಬಿಡುಗಡೆಯಾಗುತ್ತದೆ. 


ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ 


ಜನವರಿ- 
ಬಿಡುಗಡೆಯಾಗಿರುವ 
2020ರ ಅಂತ್ಸಕ್ಷೆ 
ಫ ಅನುದಾನದ ಮೊತ ರಕ| ಶೇಕಡ 
3 ಲೆಕ್ಕ ಶೀರ್ಷಿಕೆ ಹಂಚಿಕೆ tn wt ಗಳಲ್ಲ) ವೆಚ್ಚವಾಗಿರುವ ಪಟ (8) 
pe) ೯ 
ಸಂ Oh 7 ಮೊತ ರೂ. 
(ಜನವರಿ-2020) ಈ 
ಲಕ್ಷಗಳಲ್ಲಿ) 


(2235-02-102-0-—36) 
1 ಸಮಗ್ರ ಮಕ್ಕಳ ರಕ್ಷಣಾ 3742.84 3021.64 3021.64 100 
ಯೋಜನೆ 


ಅನುಬಂಧ-2 


* 2019-20ನೇ ಸಾಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದೊರೆತ ಒಟ್ಟು ಅನುದಾನ ರೂ. 
473601.75 ಲಕ್ಷಗಳಾಗಿರುತ್ತದೆ. ಬಳಕೆಯ ವಿವರ ಈ ಕೆಳಕಂಡಂತಿವೆ. 


2019-20ನೇ ಸಾಲಿನ ಜನವರ-2020ರ ಮಾಹೆಯ ಅಂತ್ಯದವರೆಗಿನ ಪ್ರಗತಿ ವರದಿಗಳು 


(ಆರ್ಥಿಕ ರೂ. ಲಕ್ಷಗಳಲ್ಲಿ) 


705-208 
ಬಳಕೆಯಾದ 
ಹ) | [ಗ || 
ಭಾ ಸನ ig ವಿವರ (ವೆಚ್ಚ) 
ಹಂಚಿಕೆ 


I. ಕೇಂದ ಹುರಸ್ನ್ಥತ ಯೋಜನೆಗಳು (ರಾಜ್ಯವಲಯ ಯೋಜನೆ) 


) 


ಅಂಗನವಾಡಿ ಕಾರ್ಯಕರ್ತೆ ಮತ್ತ 
ಸಹಾಯಕಿಯರಿಗೆ ತರಬೇತಿ (CSS)(60:40) 
2235-02-102-0-05-015 


100.00 


0.00 


0.00 


ಉದ್ಯೋಗಿ ಮಾತೆಯರ ಮಕ್ಕಳಿಗಾಗಿ 
ಶಿಶುವಿಹಾರಗಳು (€$$:$$-60:40) 
2235-02-102-0-13 


200.00 


833.65 


212.85 


ಬೇಟಿ' ಬಚಾವೋ ಬೇಟಿ ಪಡಾಪೋ 
(CSS100%) 
2235-02-102-0-41 


100.00 


125.00 


47.07 


ಒನ್‌ ಸ್ಟಾಪ್‌ ಕೇಂದ್ರ - ಸಖಿ (€5S100%) 
2235-02-102-0-42 


1.00 


0.00 


0.00 


ಹೋಷೆಣ ಅಭಿಯಾನ (ರಾಷ್ಟೀಯ 
ಪೌಷ್ಟಿಕಾಂಶ ಅಭಿಯಾನ) (€$$:SS-60:40) 
2235-02-102-0-—43 


1.00 


1297215 


1040.32 


ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ 
ರಾಜೀವ್‌ ಗಾಂಧಿ ಯೋಜನೆ (ಸಬಲ) 


ಪೌಷ್ಠಿಕಾಂಶ (CSS: SS - 50:50) & 


ಪೌಷ್ಠಿಕೇತರಾಂಶ (€SS: SS - 60:4೦) 2೦35- 
02-103-0-46 


900.00 


200.00 


23.48 


ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ 
(CSS: SS - 60:40) 
2235-02-103-0-61-059 


1000.00 


12825.76 


19326.52 


ಸ್ವಾಧಾರ ಗೃಹ (€5$:$$-60:40) 
2235-02-103-0-64-059 


300.00 


300.00 


293.78 


ಉಜ್ವಲ ಯೋಜನೆ 


2235-02-102-0-44 


(CSS:55-60:40) 100.00 0.00 0.00 
2235-02-103-0-67 
ಒಟ್ಟು I 2702.00 27256.56 20944.02 
I ಕೇಂದ ಪುರಸ್ಕೃತ ಯೋಜನೆಗಳು (ಜಿಲ್ಲಾವಲಯ ಯೋಜನೆ) 
ಸವಗ ಕಕ ಇಧವೃದ್ಧ ಹೋ ಜತ್ತ 
ಘಟಕ) (€SS:SS - 60:40) 1282.00 929.25 772.27 
2211-00-102-0-02 
ಸಮಗ್ರ ಶಿಶು ಅಭಿವೃದ್ಧಿ ಯೋಜನ 204 
ಶಿಶು ಅಭಿವೃದ್ಧಿ ಯೋಜನೆಯ ಆಡಳಿತ ವೆಚ್ಚ) OS A k 
(2211-00-102-0-22 (TP) CSS:SS - 4, ಯ ri 
60:40) 
ಶಾಲಾ ಪೊರ್ವೆ ಮಕ್ಕಳೆ ಊಟದ ಯೋಜನೆ 
2235-00-101-0-61 (TP) (CSS: SS - 215042.00 161281.50 | 105580.61 
50:50) 
ಒಟ್ಟು I1 371069.00 | 273769.53 | 192430.00 
111. ರಾಜ್ಯ ವಲಯ ಯೋಜನೆಗಳು 
ಮಹಿಳಾ'ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
(ಪ್ರಧಾನ ಕಛೇರಿ) 1907.00 737.25 1214.00 
2235-02-001-0-01 
ಸಮಗ ಶಿಶು ಅಭಿವೃದ್ಧಿ ಯೋಜನೆ (॥.0. 
® 472.00 282.00 208.45 
Cell) 2235-02-102-0-04 
ಮೆಹಿಳಾ ಮತ್ತು ಮಕ್ಕಳ ಅನೈಶಿಕ ಸಾಗಾಟಕೆ 
ನಿವಾರಣೆಯ ಯೋಜನೆ 30.00 22.50 0.00 
2235-02-102-0-24-100 
ಭಾಗ್ಯಲಕ್ಷ್ಮಿ ಯೋಜನೆ | 
2235-02-102-0-25 . 30942.00 20652.00 0.00 
ಹೊಯ್ದಕ ಮತ್ತು ಕಳದ 
ಚೆನ್ನಮ್ಮ ಪ್ರಶಸ್ತಿ 30.00 22.50 0.18 
2235-02-102-0-27-117 
ಅಪೌಷ್ಠಿಕ ಮೆಕ್ಕಳೆ ವೈದ್ಯಕೀಯ ಮೆಚ್ಚೆಗಳನ್ನು 
ಭರಿಸುವ ಬಗ್ಗೆ (ಬಾಲಸಂಜೀವಿನಿ) 200. 150.00 81.41 
2235-02-102-0-30 00 
ಅಂಗನವಾಡಿಗಳ ನಿರ್ವಹಣೆ 
2235-02-102-0-40 1001.00 750.00 0.00 
| (CSS: SS - 60:40) 
ನಗರ ಅಂಗನವಾಡಿಗಳ ಮೇಲ್ದರ್ಜೆಕರಣ 
300.00 0.00 0.00 


ಹಾಗೂ 2 ಸಂಸ್ಥೆಗಳಿಗೆ ರಾಜ್ಯ 
ಪ್ರಶಸ್ತಿ -ಮಕ್ಕಳ ದಿನಾಚರಣೆ 
2235-02-102-0-—99-—100 


15.00 


15.00 


0.00 


19 


ಮಹಿಳಾ ದಿನಾಚರಣೆ 
2235-02-102-0-—99-100 


35.00 


22.50 


2.31 


11 


ಸ್ತೀಶಕ್ತಿ ಯೋಜನೆ 
2235-02-103-0-41 


1079.00 


756.75 


475.77 


12 


ಕೌಟುಂಬಿಕ ದೌರ್ಜನ್ಯದ ವಿರುದ್ಧ 
ಮಹಿಳೆಯರಿಗೆ ರಕ್ಷಣೆ ನೀಡುವ 
ಯೋಜನೆ 
2235-02-103-0-52 


723.50 


407.14 


473.84 


13 


ವಿಶೇಷೆ ಚಿಕಿತ್ಸಾ ಘಟಕ 
2235-02-103—0-52 


259.50 


194.61 


109.95 


14 


ಮಾತೃಶ್ರೀ ಯೋಜನೆ 
2235-02-103-0-58 


47000.00 


23500.00 


6935.84 


15a 


ಉದ್ಯೋಗಸ್ಥ ಮಹಿಳೆಯೆರ ವಸತಿ 
ನಿಲಯ 


2235-02-103-0-62-059 


0.00 


0.00 


15b 


ಟಾನ್ನಿಡ್‌ ಯೋಜನೆ 
2235-02-103-0-62-059 


0.00 


0.00 


16 


ಬಾಲಕಿಯರ ವಸತಿ ನಿಲಯ 
2235-02-103-0-99-100 


532.00 


399.00 


281.50 


17 


ಸಾಂತ್ಲನ 
2235-02-103-0-99-100 


1380.00 


1035.00 


687.00 


18 


ಹೆಚ್‌ಐವಿ ಎಡ್ಸ್‌ ಬಾದಿತೆರಾದೆ 
ಮಹಿಳೆಯರಿಗೆ ಅಶ್ರಯ 
ಒದಗಿಸುವ ಯೋಜನೆ 
2235—02-103—0-—99-100 


40.00 


30.00 


0.00 


19 


ಲಿಂಗತ್ಸದೆ ಬಗ್ಗೆ ಅರಿವು 
ಮೂಡಿಸುವ ಕುರಿತು 
2235-02-103—0-99-100 


8.75 


6.57 


0.00 


20 


ಅಂಗನವಾಡಿ ಕಾರ್ಯಕರ್ತೆ/ 
ಸಹಾಯಕಿಯರ ಮರಣ ಪರಿಹಾರ 
ನಿಧಿ 


2235-02-103-0-99-100 


100.00 


75.00 


53.84 


21 


ಸುಧಾರಣಾ ಸಂಸ್ಥೆಗಳ ಕಟ್ಟಡಗಳ 
ದುರಸ್ತಿ ಕಾಮಗಾರಿ 
2235-02-106-0-05-132 


20.00 


15.00 


7.40 


ಈಗಾಗಲೇ ಜಿಲ್ತೆಗಳಿಗೆ 
ಸಂಪೂರ್ಣ ಮೊತ್ತವನ್ನು 
ಬಿಡುಗಡೆಗೊಳಿಸಲಾಗಿದ್ದು, 
ವೆಚ್ಚ ಭರಿಸಲು 
ಕ್ರಮವಹಿಸಲಾಗುತ್ತಿದೆ. 


22 


ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ನೂತನ ಪಿಂಚನೆ ವ್ಯವಸ್ಥೆ 
2235-60-103-0-01 


1000.00 


500.00 


500.00 


23 


ಅಂಗನೆವಾಡಿ ಕಟ್ಟಡೆಗಳ' 
ನಿರ್ಮಾಣ (ಆರ್‌ಐಡಿಎಫ್‌- 
ನಬಾರ್ಡ್‌) 
4235-02-102-0-01-436 


100.00 


0.00 


24 


ಅಂಗನೆವಾಡಿ ಕೆಟ್ಟಡೆಗಳು ವಿಶೇಷ 
ಅಭಿವೃದ್ಧಿ ಯೋಜನೆ 
4235-02-102-0-02-133 


3600.00 


3597.50 


2176.50 


25 


ಅಂಗನವಾಡಿ ಕಟ್ಟಡಗಳ 
ನಿರ್ಮಾಣ (ಐ.ಸಿ.ಡಿ.ಎಸ್‌. - 


ನರೇಗ) 4235-02-102-0-06 


500.00 


250.00 


130.00 


26 


ಅಂಗನವಾಡಿ ಕಟ್ಟಡಗಳ 
ಉನ್ನತೀಕರಣ 


4235-02-102-1-03-125 


3.00 


0.00 


0.00 


27 


ಸ್ವಯಂ ಸಹಾಯ'ಗುಂಪಹೆಗಳಿಗೆ 
ಮತ್ತು ಕ್ಷಸ್ಪರ್‌ಗಳಿಗೆ ತರಬೇತಿ 
ಕೇಂದಗಳ ನಿರ್ಮಾಣ 


4235-02-103-1-04-059 


20.00 


15.00 


5.00 


28 


ಸುಧಾರಣಾ ಸಂಸ್ಥೆಗಳ ಕಟ್ಟಡಗಳ 
ನಿರ್ಮಾಣ ಕಾಮಗಾರಿ 
4235-02-106-1-01-139 


300.00 


225.00 


94.63 


ಈಗಾಗಲೇ ಜಿಲ್ಲೆಗಳಿಗೆ 
ಸಂಪೂರ್ಣ ಮೊತ್ತವನ್ನು 
ಬಿಡುಗಡೆಗೊಳಿಸಲಾಗಿದ್ದು, 
ವೆಚ್ಚ ಭರಿಸಲು 
ಕ್ರಮವಹಿಸಲಾಗುತಿದೆ. 


29 


ರಾಜ್ಯ ಮಹಿಳಾ ನಿಲಯ ಮತ್ತು 
ಸ್ಟೀಕಾರ ಕೇಂದ್ರ 


2235-02-106-0-06 


674.00 


243.00 


444.03 


ಬಿಡುಗಡೆಯಲ್ಲಿ 
ವೇತನಾಂಶ 
ಒಳಗೊಂಡಿಲ್ಲದೆ 
ಇರುವುದರಿಂದ ವೆಚ್ಚ 
ಅಧಿಕವಾಗಿರುತ್ತದೆ. 


30 


ಬಳ್ಳಾರಿಯಲ್ಲಿ ಕರ್ಮಚಾರಿಗಳ 
ತರಬೇತಿ ಕೇಂದ್ರ 
2235-02-200-0-06 


500.00 


0.00 


0.00 


ಒಟ್ಟು 111 


92772.75 


53903.32 


13881.65 


IW. ಜಿಲ್ಲಾ ವಲಯ ಯೋಜನೆಗಳು 


ನಿರ್ಗತಿಕ ಮಕ್ಕಳ ಕುಟೀರ 
ಯೋಜನೆ 


2211-00-102-0-26 


789.00 


713.25 


150.31 


ವೆಚ್ಚ ಭರಿಸಲು ಜಿಲ್ಲೆಗಳಿಗೆ 
ಅಗತ್ಯ ಸೂಜನೆ 
ನೀಡಲಾಗಿದೆ. 


ಅಂಗನವಾಡಿ ಕಟ್ಟಡ ನಿರ್ವಹಣೆ 
& ದುರಸ್ತಿ 
2211-00-102-0-61 (TP) 


2476.00 


1825.29 


105.74 


ದುಡಿಯುವ ಮಹಿಳೆಯರ 
ಮಕ್ಕಳಿಗೆ ಶಿಶುಪಾಲನಾ ಕೇಂದ 
ಎಸೆ 


2211-00-102-0-63 (TP) 


30.00 


15,97 


ಮುಖ್ಯ ಸೇವಕರು ಮತ್ತು ಗ್ರಾಮ 
ಸೇವಕರು 2235-00-101-0- 
31 


7.00 


7.00 


ಮಹಿಳಾ ಮತು ಮಕಳ ಅಭಿವೃದಿ 
_ ಠ ಧಾ 


1096.00 


1021.32 


828.58 


ಆಡಳಿತ) 2235-00-101-0- 
7 


ಒಟ್ಟು IV 4398.00 3582.83 1090.53 
V. ಇಲಾಖೆಯ ಇತರೆ ಅಂಗ ಸಂಸ್ಥೆಗಳ ಪುಗತಿ ವಿವರ 
ಮಕ್ಕಳ ಹಕ್ಕುಗಳ ರಣೆಗಾಗಿ 
ಕರ್ನಾಟಕ ರಾಜ್ಯ ಆಯೋಗ 214.00 108.00 78.05 
2235-02-102-0-28 
ಬಾಲವಿಕಾಸ ಅಕಾಡೆಮಿ 
2235-02-102-0-31 KN 70.00 70.00 
ಬಾಲ ಭವನ, ಬಾಲಸೇವಾ 
ಸಂಸ್ಥೆಗಳು ಹಾಗೂ ಶಿಶು 
ಮಾರ್ಗದರ್ಶನ ಕೇಂದ್ರ 1273.00 953.97 953.97 
2235-02-102-0-99 
(003,101,103,115) 
ಆಸಿಡ್‌ನಿಂದ ಬಲಿಯಾದ 
ಮಹಿಳೆಯರಿಗೆ ಸುರಕ್ಷಾ ಯೋಜನೆ 100 
(ಮಹಿಳಾ ಆಯೋಗ) - 0.75 0.75 
2235-02-103-0-50-59 
ಕರ್ನಾಟಕ ರಾಜ್ಯ ಮಹಿಳಾ 
ಆಯೋಗ 887.00 665.25 665.25 
2235-02-103-0-99(101-103 
ಒಟ್ಟು V 2515.00 1797.97 1768.02 
VI. ಇತರೆ 
ಸ್ವಯೆಂ ಸೇವಾ ಸಂಸ್ಥೆಗಳಿಗೆ 
ಸಹಾಯ (ಸಕಾಲ) 50.00 0.00 0.00 
2235-02-107-0-03 
ನಿರ್ದೇಶನ ಮತ್ತು ಆಡಳಿತ 
(ಖಾಲಿ ಹುದ್ದೆಗಳಿಗಾಗಿ ಅನುದಾನ) 95.00 0.00 0.00 
2235-60-001-0-03 
ಒಟ್ಟು IV 145.00 0.00 0.00 
ಒಟ್ಟು (1,11, IIL, IV, V & VD 473601.75 360310.21 | 230114.22 
2. ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ 
ಬಿಡುಗಡೆಯಾಗಿರುವ ಗ 
ಸಂ ಲೆಕ್ಕ ಶೀರ್ಷಿಕೆ ಹಂಚಿಕೆ es ವೆಟವಾಗಿರುವ ಶೇಕಡ ಖರ್ಚು (%) 
(ರೂ ಲಕ್ಷಗಳಲ್ಲಿ) ಪಜ 
(ಜನವರಿ-2020) ಕಗ ಆಲ) 
2235-0202036 
(ಸಮಗ್ರ ಮಕ್ಕಳ ರಕ್ಷಣಾ 7831.00 6065.21 5272.58 86.93 
ಯೋಜನೆ) 
2235 VII 
(adsl wigs slits) 1500.00 1125.00 1125.00 100 


3. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ 


ಸರ್ಕಾರದಿಂದ 
ವ 2019-20ನೇ ಜನವರಿ-2020ರ | ಜನವರಿ-2020ರ 
Le ಯೋಜನೆಗಳು ಸಾಲಿಗೆ ತಿಂಗಳವರೆಗೆ ಅಂತ್ಸಕ್ಕೆ ಆರ್ಥಿಕ 
ಅನುದಾನ ಬಿಡುಗಡೆಯಾದ ಸಾಧನೆ 
ಅನುದಾನ 
1 2 & 3 f) 9 
7 2235-02-103-0-1 
ಸಾ 830.00 622.50 622.50 
PEPER ES EE ES) 
ದಾನಾ 4772.00 3579.00] 3579.00 
3 30003 
ದ ಕನವ್‌ಾ್‌್‌್‌ 1417.00 1062.75) 1062.75 
PUPPET SET: 
R ನಾನ 2530.00 1897.50| 1897.50 
F) 
5 16235-60-800-0-06 
TE TRA 500.00 375.00 375.00 
8 12235-02200 0-05-059 
ಲಿಂಗತ್ತೆ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ] 410.00 ai 307.50 
7 TINT TOOT 
SRR 350.00 262.50 262.50 
FNS N05 ಚೇತನ್‌ 
ಕರಗ ಾರ್ಹರ್‌ಪಾಕಗ ಪನರ್ವತಾ ಹಾ ARS 1s ನತರ 
92235-020309 15) ರಾಜ್ಯ ಸಂಪೆನ್ನೊಲ ಕೇಂದ್ರ 
(ಗುತ್ತಿಗೆ ಹೊರ ಗುತ್ತಿಗೆ) 29.00 21.75 21.75 
10 |2235-02-001-0-10 IN 
ವಷ ಸವಾಯಧನ ಷಾ ರ್‌ ] 1000.00 750.00 750.00 
i [2235-02-103-0-66 ಸಮೃದ್ದಿ” 300.00 250.00 250.00 
12 [2235-02-104-2-07-059 “ಧನಶ್ರೀ” 500.00 375.00 375.00 
A 2235-02-001-0-06 | 
1 
mos ಪತ್ತ್‌ ಇಡ 586.00 439.50 395.71 
77 4235-02-190-0-01 
Te 50.00 37.50 37.50 
7 ISIN: ಮಹಳಾ ಅಧಿವೈದ್ಧ ನಿಗಮದೆ 
ಳೆಯ ಸಹಾಯದನ ತ 
ಮೂಲಕ ಮಹಿಳೆಯರಿಗೆ ಬಡ್ಡಿ ಸಹಾುಡಧೆಯನು ರೆ 301.00 225.75 19.00 
ಖರ್ಚುಗಳು ಇಂದಿರಾ 
ಒಟ್ಟು ಮೊತ್ತ 13780.00 10360.00 10109.46 


4. ಬಾಲಭವನ ಸೊಸೈಟಿ 


ನಿಗಧಿ ಪಡಿಸಿದ್‌'7 ನಹಗಡೆಯಾದ ವ 
- ಅನುದಾನ ಅನುದಾನ ಚಿ 
ಲೆಕ್ಕ ಶಿರ್ಷಿಕೆ (ರೂಲಕಗಳಲ್ಲಿ) 
(ರೂ.ಲಕ್ಷಗಳಲ್ಲಿ) | (ರೂ.ಲಕ್ಷಗಳಲ್ಲಿ) ಈ 
2235021020990 189.62 172720 11038 
2235-02-102-099-105 920.00 8550 83735 
2235021020991 00 [LS 05.88 
ಒಟು ಮೊ 1120.62 840.25 80385 
ಟಿ pu) 
5. ಮಹಿಳಾ ಆಯೋಗ 
ನಿಗಧಿ ಪಡದ 7 ನಡಗಡಯಾದ py 
ಈ ಅನುದಾನ ಅನುದಾನ ಚಿ 
ಸಂ ಲೆಕ್ಕ ಶಿರ್ಷಿಕೆ (ರೂ.ಲಕಗಳಲ್ಲಿ) 
(ರೂ.ಲಕ್ಷಗಳಲ್ಲಿ) | (ರೂ.ಲಕ್ಷಗಳಲ್ಲಿ) ಹ 
2235-0270305 88800 665.75 638.95 
6. ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ 
ನಿಗಧಿ ಪಡಾವ್‌7 ಕಡಗಡಯಾದ ಎಡ 
§ ಅನುದಾನ ಅನುದಾನ ಜಸ 
ಸಂ ಲೆಕ್ಕ ಶಿರ್ಷಿಕೆ (ರೂ.ಲಕಗಳಲ್ಲಿ) 
(ರೂ.ಲಕ್ಷಗಳಲ್ಲಿ) | (ರೂ.ಲಕ್ಷಗಳಲ್ಲಿ) ಎ 
223502102031 140.00 105.00 3333 


kkokok 


